ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಜ್ಯದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ಸಂಗ್ರಹ ರಾಜಧನ ಬಳಕೆ ಬಗ್ಗೆ 
ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
911 (1047) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ, ಯಾವ ಯಾವ ಭಾಗಗಳಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ; (ಪ್ರದೇಶ, ಗಣಿಗಾರಿಕೆಯ ಅದಿರು, 
ಪ್ರದೇಶ ವ್ಯಾಪ್ತಿ ಕುರಿತ ಪ್ರತ್ಯೇಕ ಮಾಹಿತಿ ಒದಗಿಸುವುದು) 


(ಆ) ಕಳೆದ 3 ವರ್ಷಗಳ ಅವಧಿಯಲ್ಲಿ ಗಣಿಗಾರಿಕೆಯಿಂದ ಪಡೆಯಲಾದ ಅದಿರಿನ ಪ್ರಮಾಣ ಎಷ್ಟು; ಈ 
ಅದಿರು ಗಣಿಗಾರಿಕೆಯಿಂದ ರಾಜ್ಯಕ್ಕೆ ಸಂದಾಯವಾಗಿರುವ ರಾಜಧನ ಎಷ್ಟು; (ಪ್ರತ್ಯೇಕವಾರು ಮಾಹಿತಿ 
ಒದಗಿಸುವುದು) 


(ಇ) ಅಧಿಕ ಪ್ರಮಾಣದ ರಾಜಧನವು ಈ ಅದಿರು ಗಣಿಗಾರಿಕೆಯಿಂದ ಸಂಗ್ರಹವಾಗಿದ್ದು, ಈ ಹಣವನ್ನು 
ಸಾರ್ವಜನಿಕ ಉದ್ದೇಶಗಳಿಗೆ ವಿನಿಯೋಗಿಸದೇ ಬ್ಯಾಂಕ್‌ನಲ್ಲಿ ಇಡುಗಂಟು ಇಟ್ಟಿರುವುದು ನಿಜವೇ; 
ಹಾಗಿದ್ದಲ್ಲಿ ಹಣದ ಪ್ರಮಾಣ, ಬ್ಯಾ೦ಕ್‌ ವಿವರ ಹಾಗೂ ಇಡುಗಂಟಿನಿಂದ ಇದುವರೆಗೆ ಬಂದ ಬಡ್ಡಿ 


Om! 


ಎಷ್ಟು ? (ಸಂಪೂರ್ಣ ಮಾಹಿತಿ ಒದಗಿಸುವುದು) 


